ಕರ್ನಾಟಕ ವಿಧಾನ ಪರಿಷತ್ತು 


ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಕ್ರಿಯಾಶೀಲ 


ಯೋಜನೆ ತಯಾರಿಸಿದೆಯೇ; ಹಾಗಿದ್ದಲ್ಲಿ, ವಿವರ 
ನೀಡುವುದು. 


ಸದಸ್ಯರ ಹೆಸರು : ಶ್ರೀ ಕೆ.ಎ ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
; ಹೊಂದಿದವರು) 

ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 1485 

ಉತ್ತರ ದಿನಾಂಕ 24.09.2021 

| ಕ.ಸಂ. ಪಶ್ನೆ ಉತ್ತರ 

ee a 

ಈ) ಭಾರತ ಸರ್ಕಾರದ ಜಲ ಜೀವನ್‌ ಮಿಷನ್‌ (1೩ |ಜಲಿ ಜೀವನ್‌ ಮುಷನ್‌` ಯೋಜನೆಯಡಿ ರಾಜ್ಯದ ಎಲ್ಲಾ 
Jeevan Mission-1IM) 8 2024ರ | ಗ್ರಾಮೀಣ ಮನೆಗಳಿಗೆ 55LPCD ಯಂತೆ ಶುದ್ಧ ಕುಡಿಯುವ 
ಅಂತೆ ದೇಶದಲಿರುವ ಪಶಿಯೊಂದು ವಾಸಿಸುವ | ನೀರನ್ನು ಕಾರ್ಯಾತ್ಮಕ ನಳ ಸಂಪರ್ಕ ಮೂಲಕ 
ಮನೆ" ನಡಿಯುದ ನೀರಿನ ಸಳ ಜೋಡಣೆ | 2024ರೊಳಗಾಗಿ ಒದಗಿಸುವ ಉದ್ದೇಶ ಹೊಂದಲಾಗಿದೆ. 
ಗುರಿಯನ್ನು ಹೊಂದಿರುವುದು ನಿಜವೇ; (ಹಾಗಿದ್ದಲ್ಲಿ | ರಾಜ್ಯದಲ್ಲಿ ಸುಮಾರು 97.9ಲಕ್ಷ ಗ್ರಾಮೀಣ ಮನೆಗಳಿದ್ದು, 
ಈ ಅಭಿಯಾನದ ಮುಖ್ಯ ಧ್ಯೇಯೋದ್ದೇಶ. ಕ್ರಿಯಾ | ಮಾರ್ಚ್‌ 2021ರ ಅಂತ್ಯಕ್ಕೆ. 28.15ಲಕ್ಷ ಮನೆಗಳಿಗೆ 
ಯೋಜನೆ ಮತ್ತು ಯೋಜನಾ ವೆಚ್ಚ ಗಾತ್ರದ ವಿವರ | ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸಲಾಗಿರುತ್ತದೆ. ಈವರೆಗೆ 
ನೀಡುವುದು) ಒಟ್ಟಾರೆ 3490ಲಕ್ಷ (ಶೇ.35.64 ರಷ್ಟು ಮನೆಗಳಿಗೆ 

ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸಲಾಗಿರುತ್ತದೆ. 

ಮಾರ್ಚ್‌-2024ರ ಅಂತ್ಯದಂತೆ, ಉಳಿದ 69.75ಲಕ್ಷ 
ಮನೆಗಳಿಗೆ ಸಳ ಸಂಪರ್ಕ ಒದಗಿಸಲು 
ರೂ.11,010.00ಕೋಟಿಗಳನ್ನು ಹಾಗೂ ಸುಸ್ಲಿರ ಜಲಮೂಲಗಳ 
ಮೂಲಕ ಸಗಟು ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು 
ರೂ.30,790.00ಕೋಟಿಗಳನ್ನು ಸೇರಿಸಿ ಒಟ್ಟಾರೆಯಾಗಿ, 
ರೂ.41,800.00ಕೋಟಿಗಳ ಯೋಜನಾ ವೆಚ್ಚವನ್ನು 
| ಅಂದಾಜಿಸಲಾಗಿದೆ. . - 

ಈ ತ್ರ ಸರದ ನರ-ಪಾವನ್‌ ಮಷನ್‌ನನ್ನ ಬನ ಜೀವನ್‌ ಮುಷನ್‌ `ಯನಜನೆಯಡಿ2024ರೊಳಗಾಗಿ 
ಅನುಷ್ಠಾನಗೊಳಿಸಲು ಉದ್ಬೇಶಿಸಿರುವ ಪ್ರಮುಖ ರಾಜ್ಯದ ಎಲ್ಲಾ ಗ್ರಾಮೀಣ ಮನೆಗಳಿಗೆ 55 LPCD ಯಂತೆ 
ಅಂಶಗಳು ಯಾವುವು; (ವಿವರ ನೀಡುವುದು) ಶುದ್ಧ ಕುಡಿಯುವ ನೀರನ್ನು ಕಾರ್ಯಾತ್ಮಕ ನಳ ಸಂಪರ್ಕ 

ಮೂಲಕ ಸಮುದಾಯದ ಸಹಭಾಗಿತ್ವದೊಂದಿಗೆ ಒದಗಿಸುವ 
ಉದ್ದೇಶ ಹೊಂದಲಾಗಿದೆ. 

ಪವರ್‌ ರಾರ ಈ ಹಂಡಿ ಗ್ರಾಮಾಂತರ ಕಂಡ್ರೆ ಸರ್ಕರದಂಡ್‌7' ಆಗಸ್ಟ್‌209ರವರೆಗೆ' ರಾಷ್ಟೀಯ 
ಪ್ರದೇಶಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ | ಗ್ರಾಮೀಣ ಕುಡಿಯುವ ನೀರು ಯೋಜನೆ (NRDWP) 
ಅನುಷ್ಠಾನಗೊಳಿಸುತ್ತಿದ್ದ ಯಾವುದಾದರೂ | ಜಾರಿಯಲ್ಲಿದ್ದು, ತದನಂತರ ಜಲ ಜೀವನ್‌ ಮಿಷನ್‌ ಅಡಿ 
ಯೋಜನೆಗಳನ್ನು ಜಲ-ಜೀವನ್‌ ಮಿಷನ್‌ನಲ್ಲಿ | ಣರಿWರ ಯೋಜನೆಯನ್ನು ಸೇರ್ಪಡೆ ಮಾಡಲಾಗಿರುತ್ತದೆ. 
ಸೇರ್ಪಡೆ ಮಾಡಿಕೊಳ್ಳಲಾಗಿದೆಯೇ y ಸ 2 
ಅಡಕಗೊಳಿಸಲಾಗಿದೆಯೇ; (ವಿವರ ನೀಡುವುದು) 

ಈ) [ರಾಜ್ಯ ಮಟ್ಟದಲ್ಲಿ ಜಲ-ಜೀವನ್‌ ಮಿಷನ್‌ (11M) 


ರಾಜ್ಯದಲ್ಲಿ ಜಲ-ಜೀವನ್‌ ಮಿಷನ್‌ (1M) ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ವಾರ್ಷಿಕ ಕ್ರಿಯಾ ಯೋಜನೆಯನ್ನು 
ಕೆಳಗಿನಂತೆ ತೆಯಾರಿಸಲಾಗಿರುತ್ತದೆ. 


ಸಾಜಿಸಲಾಗಿರುವ 1 ಯೋಜನಾ ಅಂದಾಜು. 
ಕ್ರಸಂ] ವರ್ಷ FHTCs ಸಂಖ್ಯೆ ವೆಚ್ಚ 
5 ಚ 
ಲಕ್ಷಗಳಲ್ಲಿ (ರೂ. ಕೋಟಿಗಳಲ್ಲಿ) 
22 YT AOS 
3 27.14 16.010.45 | 
3324 1745" 10,888.00 
ಒಟ್ಟು] 69.76 41,800.00 


ದಾ ee pe A 
ಉ) ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಜಲ-ಜೀವನ್‌ ಮಿಷನ್‌ (JM) Reece ¥, 
ಅಮಷ್ಠಾನಗೊಳಿಸಲು ಸ್ಥಾಪಿಸಿರುವ ಸಾಂಕೇತಿಕ | ಅನುಷ್ಠಾನಗೊಳಿಸಲು  ಮಾರ್ಗಸೂಚಿಗಳನ್ನಯ . ಸ್ಯಾಪಿಸಿ ವ್ಯ! $ 
ವ್ಯವಸ್ಥೆಗಳು ಯಾವುವು; ಸಾಂಸ್ಥಿಕ ಕಾರ್ಯ ತಂತ್ರ ವ್ಯವಸ್ಥೆ ಈ ಕೆಳಕಂಡಂತಿದೆ. pS 
* ರಾಜ್ಯಮಟ್ಟದಲ್ಲಿ - ರಾಜ್ಯ ನೀರು ಮತ್ತು ನೈರ್ಮಲ್ಯ ಮಿಷನ್‌ 
(State Water & Sanitation Mission)- for State 
Action Plan Approval . 
೨ ಜಿಲ್ಲಾ ಮಟ್ಟದಲ್ಲಿ - ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್‌ 
(District Water & Sanitation Mission),- for 
District Action Plan Approval 
* ಗ್ರಾಮ ಮಟ್ಟದಲ್ಲಿ- ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ 
ಬನ ~ ಲ F) 
(Village Water & Sanitation Committee} - for 
NR ‘| Village Action Plan Approval 
ಊ) ಕೇಂದ್ರ ಸರ್ಕಾರ ರಾಜ್ಯಗಳಿಗೆ 'ಜಲ-ಜೀವನ್‌`ಮಿಷನ್‌'| ಕೇಂದ್ರ ಸರ್ಕಾರ ಹೊರಡಿಸಿರುವ ಕಾರ್ಯಕಾರಿ ಮಾರ್ಗಸೊಚಿ 


ಅಡಿಯಲ್ಲಿ ನೀಡುತ್ತಿರುವ ಅನುದಾನಕ್ಕೆ 
ನಿಗದಿಪಡಿಸಿರುವ ಮಾನದಂಡಗಳು ಯಾವುವು; 


ರಾಜ್ಯದಲ್ಲಿ ಜಲ-ಜೀವನ್‌ ಮಿಷನ್‌ ಅನುಷ್ಠಾನದ 
ಬಗ್ಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು 
ಅಧ್ಯಯನ ಕೈಗೊಂಡಿವೆಯೇ; ಇಲ್ಲದಿದ್ದಲ್ಲಿ ಕೈಗೊಳ್ಳಲು 


ಅಧ್ಯಾಯ- 7.3 ರಲ್ಲಿ ಅಮದಬಾನದ ಹಂಚಿಕೆ ಮಾನದಂಡಗಳನ್ನು 
ಈ ಕಆಕಂಡಂತೆ ನಿಗದಿಪಡಿಸಿದೆ. 


ಮಾನದಂಡಗಳು" 
ಗಾಮೀಣ ಜನಸಂಖ್ಯೆ 
"| ಜನಗಣತಿಯನ್ವಯ) 
ಗ್ರಾಮೀಣ ಪ.ಜಾತಿ 
ಜನಸಂಖ್ಯೆ 
DDP, DPAP, HADP ಮತ್ತು 
ವಿಶೇಷ ವರ್ಗದ. ರಾಜ್ಯಗಳ ಗ್ರಾಮೀಣ 
ಪ್ರದೇಶಗಳು 
'ಹಿಂದಿವ 
(ಮಾರ್ಚ್‌ 


ಆಧಾರದನ್ನೆಯ 


(ಹಿಂದಿನ 3 


ಮಪ್ತ`ಪಾಗಡಡ io 


30 


ವರ್ಷದಲ್ಲಿ 
31 ರೊಳಗೆ)ರಾಸಾಯನಿಕ 
ಮಿಶ್ರಣ: ಮತ್ತು ಭಾರಲೋಹದ 
ಪರಿಣಾಮ ಅನುಭವಿಸಿದ ಗಾಮೀಣ 
ಪ್ರದೇಶಗಳು (IMIS ವರದಿಯಂತೆ) 

ಪ್ರತಿ `'ಮನೆಗೌ`'ನಳೆ ಸಂಪರ್ಕ ಕಪ್ಪಸುವ 
ಪ್ರದೇಶಗಳು 


ಹಣಕಾಸು 


20 


ರಾಜ್ಯ / ಕೇಂದ್ರಾಡಳಿತ 
/ ನಿಧಿಯಲ್ಲಿ ನೆರವು ಚಟುವಟಿಕೆಗಳು ಮತ್ತು WQMé&S 
ಚಟುವಟಿಕೆಗಳಿಗೆ ಕ್ರಮವಾಗಿ ಶೇ.5 ವರೆಗೆ ಮತ್ತು ತೇ. ರಷ್ಟು 
ಹಣವನ್ನು. ಒಟ್ಟು” ಆಯವ್ಯಯದಲ್ಲಿ ಬಳಸಿಕೊಳ್ಳಲಾಗುತ್ತದೆ. 
ಗ್ರಾಮೀಣ : ಕುಟುಂಬಗಳಿಗೆ FHTC ಒದಗಿಸಲು ಉಳಿದ ಬಾಕಿ 
ಮೊತ್ತವನ್ನು ಬಳಸಿಕೊಳ್ಳಲಾವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 


ಪಂಗಡಗಳಿಗೆ ಹಣವನ್ನು. ಆ ಪಂಗಡಗಳ ಜನಸಂಖ್ಯೆಗೆ 
ಅನುಗುಣವಾಗಿ ರಾಜ್ಯದಲ್ಲಿ ಮೀಸಲಿಡಲಾಗುತ್ತದೆ. 

ಕೇಂದ್ರ ಸರ್ಕಾರವು ಮುಖ್ಯ ವೈಜ್ಞಾನಿಕ ಸಲಹೆಗಾರರ 
ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಮಿತಿಯನ್ನು ಮೇಲಿನ 


ಮಾರ್ಗಸೂಚಿಯ ಅಧ್ಯಾಯ-8.5 ರಚಿಸಿದೆ. 


ಪ್ರದೇಶಗಳಿಗೆ ಹಂಚಿಕೆಯಾದ ಅನುದಾನ | 


ಉದ್ದೇಶಿಸಲಾಗಿದೆಯೇ? | ರಾಜ್ಯದಲ್ಲಿ ಜಲ ಜೀವನ್‌ ಮಿಷನ್‌ ಅನುಷ್ಠಾನದ ಬಗ್ಗೆ ಕೇಂದ್ರ 
ಸರ್ಕಾರದಿಂದ ಕಾರ್ಯಾತ್ಮಕತೆಯ ಮೌಲ್ಕಮಾಪನ 
(Functionality Assessment) ಕೈಗೊಳ್ಳಲಾಗುತ್ತಿದೆ. 
ಇನ್ಯಾರ Hs 
ಸ್‌, ಪು 


ಗ್ರಾಮೀಣಾಭಿವೃೆ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


